ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಹದಿನಾಲ್ಕನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟಿ 


ಸೋಮವಾರ, ದಿನಾಂಕ 12ನೇ ಜೂನ್‌, 2017 
(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕ ಆರನೇ ಪಟ್ಟಿ 


ಆ) ದಿನಾಂಕ:05.06.2017ರ ಒಂದನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಪ್ರಶ್ನೆಗಳು :- 


1 ಶ್ರೀ ಸಿ.ಟಿ. ರವಿ ಅವರ ಚುಕ್ಕೆ ಗುರುತಿನ ಕಾನೂನು, ಸಂಸದೀಯ ವ್ಯವಹಾರಗಳು 
ಪ್ರಶ್ನೆ ಸಂಖ್ಯೆ 6 (305) ಹಾಗೂ ಸಣ್ಣ ನೀರಾವರಿ ಸಚಿವರು 

2) ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) ಅವರ ಕಾನೂನು, ಸಂಸದೀಯ ವ್ಯವಹಾರಗಳು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 9 (765) ಹಾಗೂ ಸಣ್ಣ ನೀರಾವರಿ ಸಚಿವರು 

3) ಶ್ರೀ ಎ.ಬಿ. ರಮೇಶ ಬಂಡಿಸಿದ್ದೇಗೌಡ ಅವರ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 10 (420) ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರು 

ಇ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಟಿ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಮತ್ತು ಎರಡನೇ ಪಟ್ಟಿಯ ರೀತ್ಯ. 


-:2)- 


3. ವಿತ್ತೀಯ ಕಾರ್ಯಕಲಾಪಗಳು 


2017-18ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ :- 


01 


ಬೇಡಿಕೆ ಸಂಖ್ಯೆ 


ಬೇಡಿಕೆಯ ಹೆಸರು 
ಕೃಷಿ ಮತ್ತು ಟಗಾರಿ 


02 


03 ಆರ್ಥಿ 

04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾ 

05 ಒಳಾಡಳಿತ ಮತ್ತು ಸಾರಿ 

06 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ 
08 ಅರಣ್ಯ, ಜೀವಿ ಶಾಸ್ತ್ರ ಮತ್ತು ಪರಿಸರ 

09 ಸಹಕಾರ 


ಪಶುಸಂಗೋಪನೆ ಮತ್ತು ಮೀನುಗಾರಿ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವೆಗಳು 


ಆಹಾರ ಮತ್ತು ನಾಗರೀಕ ಸರಬರಾಜು 


ಕನ್ನಡ ವತ್ತ ಸಾಸ್ತತ 
ಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 


ಕಾನೂನು 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ವಿಶ್ವೇಶ್ವರ ಹೆಗಡೆ Ka ಮತ್ತು ಗೋವಿಂದ ಎಂ. 
ಕಾರಜೋಳ ಇವರುಗಳು - ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸ ಸೈಗಳು “ಮತ್ತು ಅವರುಗಳಿಗೆ 
ಆಗಿರುವ ಅನ್ಯಾಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಜಾ 


. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಡಿ.ಎನ್‌. ಜೀವರಾಜ್‌ ಮತ್ತು ಸಿ.ಟಿ. ರವಿ 
ಇವರುಗಳು - ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್‌ ನಗರ ಶಾಖೆಯಲ್ಲಿ ನಡೆದಿರುವ 
ಅಕ್ರಮ ಹಾಗೂ ಅವ್ಯವಹಾರಗಳ. ಪ್ರಕರಣಗಳನ್ನು ಸಿಬಿಐಗೆ ವಹಿಸುವುದು ಹಾಗೂ ತಪ್ಪಿತಸ್ತರ 
ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಎಂ. ರಾಜಣ್ಣ, ಎಂ. ಕೃಷ್ಣರೆಡ್ಡಿ ಮತ್ತು ಎಸ್‌.ಎನ್‌. ಸುಬ್ಬಾರೆಡ್ಡಿ ಇವರುಗಳು 


— ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ಶಾಶ್ವತ 
ಕುಡಿಯುವ ನೀರಿನ ಯೋಜನೆಯ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


5. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಜಗದೀಶ್‌ ಶೆಟ್ಟರ್‌ ಇವರು - ರಾಜ್ಯದಲ್ಲಿ ಬೆಳೆ ಹಾನಿಯಿಂದ ತೊಂದರೆಗೀಡಾಗಿರುವ ರೈತರ 
ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವೆಂದು ಕೇವಲ ಒಂದು ರೂಪಾಯಿ ಜಮಾ ಮಾಡಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಂ. ರಾಜಣ್ಣ ಇವರು - ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ 
ಇಲಾಖೆಯಿಂದ ನಡೆಯುತ್ತಿರುವ ಕಳಪೆ ಕಾಮಗಾರಿಗಳಿಂದ ಸರ್ಕಾರದ We ನಷ್ಟ 
ಉಂಟುಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ದ ಕ್ರಮ ಕೈಗೊಳ್ಳುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


-2ಡ- 


- ಶ್ರೀ ಸಿ.ಟಿ. ರವಿ ಇವರು - ರಾಜ್ಯದಲ್ಲಿ ಎಸ್‌.ಸಿ/ಎಸ್‌.ಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್‌ ಪಾಸ್‌ 
ಭಾಗ್ಯವನ್ನು ನೀಡಿದಂತೆ ಎಲ್ಲಾ ವರ್ಗದ ಬಡ ಮಕ್ಕಳಿಗೆ ಈ ಯೋಜನೆಯನ್ನು ವಿಸ್ತರಿಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಯು.ಬಿ. ಬಣಕಾರ್‌ ಇವರು - ಹಾವೇರಿ ಜಿಲ್ಲೆಯಲ್ಲಿ ಏಪ್ರಿಲ್‌ ಮತ್ತು ಮೇ ತಿಂಗಳಿನಲ್ಲಿ ಭಾರಿ 
ಮಳೆಯಿಂದಾಗಿ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಜಿವರ 
ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ಥಾಮಿ, ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ ಮತ್ತು ಕೆ.ಎಂ. 
ಶಿವಲಿಂಗೇಗೌಡ ಇವರುಗಳು - ಹಾಸನ-ಮೈಸೂರು ರಸ್ತೆಯ ಮಧ್ಯದಲ್ಲಿರುವ ಹಂಗರಹಳ್ಳಿ 
ಗ್ರಾಮದ ಕಸ್ತೂರಿ ಬಾ ವಸತಿ ಶಾಲೆಯಲ್ಲಿ ಪದವಿ ಪೂರ್ವ ತರಗತಿಗಳನ್ನು ಆರಂಭಿಸಲು ಅವಶ್ಯಕ 
ಬೋಧಕ/ಬೋಧಕೇತರ ಸಿಬ್ಬಂದಿಯ ಹುದ್ದೆಗಳೊಂದಿಗೆ ಮಂಜೂರು ಮಾಡುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌. ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಇವರುಗಳು - ಚನ್ನರಾಯಪಟ್ಟಣ 
ತಾಲ್ಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೇಕೆರೆ ಮತ್ತು ಇತರೆ 65 ಗ್ರಾಮಗಳಿಗೆ ಕುಡಿಯುವ 
ನೀರು ಸರಬರಾಜು ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಹೆಚ್‌.ಡಿ. ರೇವಣ್ಣ ಮತ್ತು ಶ್ರೀ ಕೆ.ಎಂ. ಶಿವಲಿಂಗೇಗೌಡ ಇವರುಗಳು - ಹಾಸನದ ಶಾಂತಿ 
ಗ್ರಾಮ ಹಾಗೂ ದುದ್ದ ಹೋಬಳಿಯ ಇತರೆ 195 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು 
ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಕೆ.ಜಿ. ಬೋಪಯ್ಯ ಇವರು - ಮಡಿಕೇರಿ ತಾಲ್ಲೂಕು ಭಾಗಮಂಡಲ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡಲು ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ರಾಜ ವೆಂಕಟಪ್ಪ ನಾಯಕ ಇವರು - ಸುರಪುರ ತಾಲ್ಲೂಕಿನಲ್ಲಿ ನಡೆದಿರುವ ವಸತಿ 
ಯೋಜನೆಗಳ ಅವ್ಯವಹಾರದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ವಸತಿ ಸಚಿವರ ಗಮನ ಸೆಳೆಯವುದು. 


.ಶ್ರೀ ಎಂ. ರಾಜಣ್ಣ ಇವರು - ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಂ.ಎಸ್‌.ಐ.ಎಲ್‌. 
ಮದ್ಯದಂಗಡಿಗಳನ್ನು ಮ೦ಜೂರು ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 
ಸೆಳೆಯುವುದು. 


-15;- 


11. ಶ್ರೀ ಸಾ.ರಾ. ಮಹೇಶ್‌ ಇವರು - ಕೆ.ಆರ್‌. ನಗರ ವಿಧಾನಸಭಾ ಕ್ಷೇತ್ರದ ಮಿರ್ಲೆ ಹಾಗೂ ಸಾಲಿ 
ಗ್ರಾಮಗಳ ಬಿ.ಸಿ.ಎಂ. ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


12.ಶ್ರೀ ಜಿ.ಹೆಚ್‌. ಶ್ರೀನಿವಾಸ ಇವರು - ತರೀಕೆರೆ ವಿಧಾನ ಸಭಾ ಕ್ಷೇತ್ರದ ಬಹುಗ್ರಾಮ ಕುಡಿಯುವ 
ನೀರು ಯೋಜನೆಗಳ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಸಚಿವರ 
ಗಮನ ಸೆಳೆಯುವುದು. 


13. ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) ಇವರು - ಕೊಡಗು ಜಿಲ್ಲೆಯಲ್ಲಿ 94ಸಿ ಅಡಿಯಲ್ಲಿ ಈವರೆಗೆ 
ಸಲ್ಲಿಕೆಯಾದ ಅರ್ಜಿಗಳ ವಿಲೇವಾರಿ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಗುರುಪಾಟೀಲ ಶಿರವಾಳ ಮತ್ತು ಶ್ರೀ ಯು.ಬಿ. ಬಣಕಾರ ಇವರುಗಳು - ನಗರೋತ್ಥಾನ 3ನೇ 
ಹಂತದ ಯೋಜನೆ ಬಗ್ಗೆ ಮಾನ್ಯ ಪೌರಾಡಳಿತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


15.ಶ್ರೀ ವಿ. ಸುನೀಲ್‌ ಕುಮಾರ್‌ ಇವರು - ಪರಿಸರ ರಕ್ಷಣೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿ ರಾಜ್ಯಕ್ಕೆ 
ಕೀರ್ತಿ ತಂದಿರುವ ಸಾಲುಮರದ ತಿಮ್ಮಕ್ಕ ಅವರ ಜೀವನ ನಿರ್ವಹಣೆಯ ಜವಾಬ್ದಾರಿ 
ಭರವಸೆಯನ್ನು ಈಡೇರಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಎಸ್‌. ಸುರೇಶ್‌ ಕುಮಾರ್‌ ಇವರು - ಬೆಂಗಳೂರು ನಗರ ಜಿಲ್ಲೆ, ಉತ್ತರ ತಾಲ್ಲೂಕು ಬೆಟ್ಟ 
ಹಲಸೂರು ಗ್ರಾಮದ ಸರ್ವೆ ನಂ. 100ರಲ್ಲಿ ಸ್ಥಗಿತಗೊಳಿಸಿರುವ ಕಲ್ಲುಗಣಿ ಉದ್ಯಮವನ್ನು ಷರತ್ತಿಗೆ 
ಒಳಪಡಿಸಿ ಮರುಸ್ಥಾಪಿಸುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಗಮನ 
ಸೆಳೆಯುವುದು. 


17. ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣನವರ ಇವರು - 2017-18ನೇ ಶೈಕ್ಷಣಿಕ ವರ್ಷದಿಂದ 
ವಿದ್ಯಾರ್ಥಿಗಳನ್ನು ಶಾಲೆಗಳಲ್ಲಿ ಮೊದಲನೇ ತರಗತಿಗೆ ದಾಖಲಿಸಲು ಕಡ್ಡಾಯಗೊಳಿಸಿರುವ 
ವಯೋಮಿತಿಯಿಂದ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಜಿವರ ಗಮನ ಸೆಳೆಯುವುದು. 


18.ಶ್ರೀ ಸಿ.ಟಿ. ರವಿ ಇವರು - ರಾಜ್ಯದಲ್ಲಿ ತೆಂಗು ಬೆಳೆಗಾರರ ಸಂಕಷ್ಟವನ್ನು ನೀಗಿಸಲು ನೀರಾ ನೀತಿ 
ಹಾಗೂ ನೀರಾವನ್ನು ಮಿತ ಪ್ರಮಾಣದಲ್ಲಿ ಕಟಾವು ಮಾಡಲು ಅನುಮತಿಸುವ ನಿಟ್ಟಿನಲ್ಲಿ 
ಸಂಬಂಧಪಟ್ಟ ಕಾಯ್ದೆಗೆ ತಿದ್ದುಪಡಿಗೊಳಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 
ಸೆಳೆಯುವುದು. 


-16:- 


19.ಶ್ರೀ ಎಂ.ಜೆ. ಅಪ್ಪಾಜಿ ಇವರು - ಭದ್ರಾವತಿಯಲ್ಲಿರುವ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ 
ಕಾರ್ಲಾನೆಗೆ ಕಬ್ಬಿಣದ ಅದಿರನ್ನು ಪೂರೈಸಲು ಗಣಿಯನ್ನು ಮಂಜೂರು ಮಾಡುವ ಬಗ್ಗೆ 
ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 


20.ಶೀ ಜೆ.ಆರ್‌.ಲೋಬೋ ಇವರು - ವಿದ್ಯಾರ್ಥಿನಿಲಯಗಳಿಗೆ, ಅನಾಥಾಶ್ರಮದ ಮಕ್ಕಳಿಗೆ, 
ಕಾನ್ವೆಂಟಿನ ಸಿಸ್ಟರ್‌ಗಳಿಗೆ, ಕುಷ್ಠರೋಗಿಗಳ ಮತ್ತು ಇನ್ನಿತರ ಅನಾಥಾಶ್ರಮಗಳಿಗೆ, ಈಶ್ವರೀಯ 
ಬ್ರಹ್ಮಕುಮಾರಿ ಸಂಸ್ಥೆಯವರಿಗೆ ಪಡಿತರ ಚೀಟಿಗಳು ಸಿಗದ ಕಾರಣ ಆಗಿರುವ ಸಮಸ್ಯೆಗಳ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರ ಗಮನ 
ಸೆಳೆಯುವುದು. 


21. ಶ್ರೀ ವೈ.ಎ. ನಾರಾಯಣ ಸ್ವಾಮಿ ಇವರು - ಹೆಬ್ಬಾಳ ವಿಧಾನ ಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ 
ರಾಧಾಕೃಷ್ಣ ದೇವಸ್ಥಾನ ವಾರ್ಡ್‌ ನಂ. 18ರ ಕೊಳಚೆ ಪ್ರದೇಶದಲ್ಲಿ ಮೆ। ಪೆಬಲ್‌ ಬೈ 
ಡೆವಲಪರ್ಸ್‌ ಪ್ರೈ.ಲಿ. ನವರು ಕಾನೂನು ಬಾಹಿರವಾಗಿ ವಸತಿ ಸಮುಚ್ಛಯ ನಿರ್ಮಿಸಿರುವುದನ್ನು 


ತೆರವುಗೊಳಿಸುವ ಬಗ್ಗೆ ಮಾನ್ಯ ವಸತಿ ಸಜಿವರ ಗಮನ ಸೆಳೆಯುವುದು. 


22.ಡಾ॥ ನಾರಾಯಣಗೌಡ ಇವರು - ಮಂಡ್ಯ ಜಿಲ್ಲೆ, ಕೆ.ಆರ್‌.ಪೇಟೆ ತಾಲ್ಲೂಕಿನ ಮುರುಕನ 
ಹಳ್ಳಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪವೆಸಗಿರುವ 
ಡಿ.ವೈ.ಎಸ್‌.ಪಿ. ಅವರನ್ನು ಅಮಾನತ್ತುಗೊಳಿಸದೇ ಇರುವ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 


23.ಶ್ರೀ ಬಿ. ಸುರೇಶಗೌಡ ಇವರು - ತುಮಕೂರು ತಾಲ್ಲೂಕು ಡಣನಾಯಕನಪುರ ಮತ್ತು ವದೇಕಲ್ಲು 
ಗ್ರಾಮಗಳಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಜಲ್ಲಿ ಕ್ರಷರ್ಸ್‌ ಮಾಲೀಕರ ವಿರುದ್ಧ 
ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 


24.ಶ್ರೀ ಹೆಚ್‌. ಕೆ. ಕುಮಾರಸ್ವಾಮಿ ಇವರು - ಹಾಸನ ತಾಲ್ಲೂಕಿನ ಕಟ್ಟಾಯ ಹೋಬಳಿಯ 
ವ್ಯಾಪ್ತಿಯಲ್ಲಿ ಯಗಚಿ ಜಲಾಶಯ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳದೇ 
ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


25.ಶ್ರೀ ಸಿ.ಎನ್‌. ಬಾಲಕೃಷ್ಣ ಇವರು - ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಬಾಗೂರು 
ಹೋಬಳಿಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ಖಾಸಗಿಯವರು ನೀಡುವ 
ಜಮೀನಿಗೆ ಪರಿಹಾರ ನೀಡಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ 
ಗಮನ ಸೆಳೆಯುವುದು. 


-17:- 


26.ಶ್ರೀ ಜೆ.ಆರ್‌. ಲೋಬೋ ಇವರು - ಕೊಲ್ಲಿ ರಾಷ್ಟದ ಕತಾರ್‌ ದೇಶದಲ್ಲಿ ಕೆಲಸ ನಿರ್ವಹಿಸುವ 


ಅನಿವಾಸಿ ಭಾರತೀಯ ಕನ್ನಡಿಗರಿಗೆ NRI ೫೦೫1 ಮುಖಾಂತರ ಪುನರ್‌ ವಸತಿ, ಪರಿಹಾರ 
ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಕಲ್ಪಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 
ಸೆಳೆಯುವುದು. 


27.ಶ್ರೀ ದೊಡ್ಡನಗೌಡ ಹೆಚ್‌. ಪಾಟೀಲ ಇವರು - ಕುಷ್ಟಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಕೈಗಾರಿಕೆ 
ವಸಾಹತು ಪ್ರಾರಂಭಿಸಲು ಭೂ ಸ್ವಾಧೀನಪಡಿಸಿಕೊಂಡ ರೈತರ ಜಮೀನುಗಳಿಗೆ ಮಾರುಕಟ್ಟೆ 
ದರದಲ್ಲಿ ಪರಿಹಾರವನ್ನು ಒದಗಿಸುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


28.ಶ್ರೀ ಎಂ. ಕೃಷ್ಣಾರೆಡ್ಡಿ ಇವರು - ನಗರ ವ್ಯಾಪ್ತಿಯಿಂದ 5 ಕಿ.ಮೀ ನಲ್ಲಿ ಇರುವ ಜಮೀನುಗಳಿಗೆ 
ಬಗರ್‌-ಹುಕುಂ೦ ಸಮಿತಿಯಲ್ಲಿ ನಮೂನೆ "50-53ರ ಅಡಿಯಲ್ಲಿ ಸಲ್ಲಿಸಿರುವ ಅರ್ಜಿದಾರರಿಗೆ 
ಜಮೀನು ಮಂಜೂರು ಮಾಡಿ ಸಾಗುವಳಿ ಚೀಟಿ ವಿತರಣೆ ಮಾಡಲು ತೊಂದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


29.ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ, ಸಿ.ಎನ್‌. ಬಾಲಕೃಷ್ಣ ಮತ್ತು ಕೆ.ಎಂ. ಶಿವಲಿಂಗೇಗೌಡ 
ಇವರುಗಳು - ಹೊಳೆನರಸೀಪುರ ಸಾರ್ವಜನಿಕ ಕಟ್ಟಡದ ದುರಸ್ಥಿಗೆ ಅವಶ್ಯಕ ಅನುದಾನವನ್ನು 
ಬಿಡುಗಡೆಗೊಳಿಸುವುದು ಮತ್ತು ಅಲ್ಲಿನ ನೂತನ ಹೆರಿಗೆ ಆಸ್ಪತ್ರೆ ಕಟ್ಟದ ಮರುವಿನ್ಯಾಸ 
ಕಾಮಗಾರಿಗಳಿಗೆ ಅವಶ್ಯವಿರುವ ಅನುದಾನವನ್ನು ನಬಾರ್ಡ್‌ 23ರ ಯೋಜನೆಯಡಿ ಸೇರಿಸಲು 
ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


30.ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ಥಾಮಿ, ಹೆಚ್‌.ಡಿ. ರೇವಣ್ಣ, ಸಿ.ಎನ್‌. ಬಾಲಕೃಷ್ಣ ಮತ್ತು ಕೆ.ಎಂ. 
ಶಿವಲಿಂಗೇಗೌಡ ಇವರುಗಳು - ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಅವ್ಯಾಹತವಾಗಿ ನಡೆದಿರುವ 
ಸೆಕೆಂಡ್ಸ್‌ ಮದ್ಯದ ಹಾವಳಿಯನ್ನು ತಡೆದು ಎಂ.ಎಸ್‌.ಐ.ಎಲ್‌. ವತಿಯಿಂದ ಮದ್ಯದ 
ಅಂಗಡಿಗಳನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


31. ಶ್ರೀಯುತರುಗಳಾದ ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ, ಮತ್ತು ಕೆ.ಎಂ. ಶಿವಲಿಂಗೇಗೌಡ 
ಇವರುಗಳು - ಹಾಸನ ಜಿಲ್ಲೆ ಉಲಿವಾಲ ಗ್ರಾಮದ ಸರ್ವೆ ನಂ.20ರಲ್ಲಿ ನರ್ಸರಿ ಫಾರಂ 
ನಿರ್ಮಾಣಕ್ಕಾಗಿ ರೂ.100 ಲಕ್ಷಗಳ ಅನುದಾನವನ್ನು ಮತ್ತು ಹೇಮಾವತಿ ನದಿಗೆ ಅಡ್ಡಲಾಗಿ 
ಕಟ್ಟರುವ 02 ಸೇತುವೆಗಳ ನಡುವಿನ ಸರ್ಕಾರಿ ಜಾಗದಲ್ಲಿ ಉದ್ಯಾನವನ್ನು ನಿರ್ಮಿಸುವ 
ಕಾಮಗಾರಿಗೆ ರೂ.50 ಲಕ್ಷಗಳ ಅನುದಾನವನ್ನು ಬಿಡುಗಡೆಗೊಳಿಸುವ ಬಗ್ಗೆ ಮಾನ್ಯ ಕೃಷಿ 
ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


6. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಹೆಚ್‌. ಎಸ್‌. ಪ್ರಕಾಶ್‌ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಇವರುಗಳು - “ಕೆ.ಐ.ಎ.ಡಿ.ಬಿ. ವತಿಯಿಂದ 
ಹಾಸನ ಜಿಲ್ಲೆಯಲ್ಲಿ ಎಸ್‌.ಇ. ರುಡ್‌ ಯೋಜನೆಯಡಿ ವಿವಿಧ ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪಿಸಲು 
ಮಂಜೂರಾದ ಭೂಮಿಯಲ್ಲಿ ನಿಯಮಾವಳಿಗಳ ರೀತ್ಯ ಉದ್ಯಮಗಳನ್ನು ಸ್ಥಾಪಿಸದೆ ಇರುವವರ 
ಏರುದ್ಧ ಕ್ರಮ ಕೈಗೊಳ್ಳುವುದರ ಬಗ್ಗೆ” ದಿನಾ೦ಕ: 06.06.2017ರ ಗಮನ ಸೆಳೆಯುವ ಸೂಚನೆಯಲ್ಲಿ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(/) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. ` 


http://kla.kar.nic.in/assembly/lob/lob.htm 


